ದೇವರಕೊಂಡಾರೆಡ್ಡಿ 


ಗುಮ್ಮಳಾಫುರದ ಗೌರಮ್ಮನಗುಡಿಯ ಶಿಲಾಶಾಸನ 


( 


ಬೆಂಗಳೂರಿಗೆ ಸುಮಾರಂ ೪೫ ಕಿಲೋಮೀಟರ್‌ 
ದೂರದಲ್ಲಿರುವ ಗುಮ್ಮಳಾಪುರ ಗ್ರಾಮವು ಇಂದು 
ರಾಜಕೀಯವಾಗಿ ತಮಿಳುನಾಡಿಗೆ ಸೇರಿದೆ. ಪ್ರಸ್ತುತ 
ಶಾಸನವು ಅಲ್ಲಿಯ ಗೌರಮ್ಮನ ಗುಡಿಯ ಮುಂದೆ ಇದೆ. 
ಕನ್ನಡಭಾಷೆ ಮತ್ತು ಲಿಪಿಯಲ್ಲಿರುವ ಈ ಶಾಸನವು ೨.೪ 
ಮೀ. ಎತ್ತರ ಮತ್ತು ೦.೮ಮೀ. ಅಗಲವಿದ್ದು,ಸ್ಥಳೀಯ 
ವಾಗಿ ದೊರೆಯುವ ಗಟ್ಟೆ ಗ್ರಾನೈಟ್‌ ಕಲ್ಲಿನ ಮೇಲೆ 
ಕೆತ್ತಲಾಗಿದೆ. ಇದರಲ್ಲಿ ಒಟ್ಟು ೨೯ ಸಾಲುಗಳಿವೆ. ೧೮, 
೧೯ ಮತ್ತು ೨೬, ೨೭ನೇ ಸಾಲುಗಳಲ್ಲಿ ಹಲವು ಅಕ್ಷರ 
ಗಳು ತೃಟಿತವಾಗಿವೆ. ಭಾಷೆ ಮತ್ತು ಲಿಪಿ ಸಮಕಾಲೀನ 
ವಿಜಯನಗರ ಶಾಸನಗಳಲ್ಲಿದ್ದಂತೆಯೇ ಇದೆ. ಶಾಸನದ 
ಅಂತ್ಯಭಾಗ ವರಾತ್ರ ಇದ್ದಕ್ಕಿದ್ದಂತೆ ಕೊನೆಯಾದಂತೆ 
ಭಾಸವಾಗುತ್ತದೆ. 


ಶಾಲಿವಾಹನ ಶಕ ೧೫೨೮ನೆಯ ಪರಾಭವ ಸಂವ 
ತ್ಸರದ ಕಾರ್ತಿಕ ಬ ೧೨ ಸೋಮವಾರ ಎಂದು 
ಕಾಲವನ್ನು ಉಲ್ಲೇಖಿಸುತ್ತದೆ ಈ ಶಾಸನ. ಈ ತೇದಿ 
ವಿವರಗಳು ಕ್ರಿ.ಶ. ೧೬೦೬ನೇ ನವೆಂಬರ್‌ ೧೭ನೇ 
ತಾರೀಖಿಗೆ ಸರಿಹೊಂದುತ್ತದೆ. ಈ ಕಾಲಕ್ಕೆ ವಿಜಯ 
ನಗರದ ಅರಸ ವೆಂಕಟಪತಿರಾಯನು ಪೆನುಗೊಂಡೆಯಿಂದ 
ರಾಜ್ಯಭಾರ ಮಾಡುತ್ತಿದ್ದನು. ಅವನ ಕೈಕೆಳಗೆ ಚತುರ್ಥ 
ಗೋತ್ರದ (ನಾಲ್ಕನೇ ವರ್ಣದವನಾದ) ಇಮ್ಮಡಿ 
ಕೆಂಪೇಗೌಡನು 


ಎಲಹಂಕನಾಡ ಪ್ರಭುವಾಗಿದ್ದನೆಂದು . 


ಪ್ರಸ್ತುತ ಶಾಸನದಿಂದ ತಿಳಿದುಬರುತ್ತದೆ. ಈ ಇಮ್ಮಡಿ 
ಕೆಂಪೇಗೌಡನ ತಂದೆ ಕೆಂಪೇಗೌಡನೆಂದೂ ತಾತ ಕೆಂಪ 
ನಾಚೇಗೌಡನೆಂದೂ ಸ್ಪಷ್ಟವಾಗಿ ಹೇಳಿದೆ, 


ದಾನ ಸ್ವೀಕರಿಸಿದ ವ್ಯಕ್ತಿ ನಂಜೇದೇವರು ಅಯ್ಯ 
ನವರು. ಈತನನ್ನು ಭಾರದ್ವಜಗೋತ್ರದ ಪಡಿವಿಡಿ 
ವರ್ಗದ ಕೊಲ್ಲಿಪಾಕೆ ರೇವಣಸಿದ್ಧೇಶ್ವರನ ಸಂಪ್ರದಾಯ 
ಸ್ಥನಂದೂ ಗುಮ್ಮಳಾಪುರದ ಸಿಂಹಾಸನಕ್ಕೆ ಕರ್ತೃನೆಂದೂ 
ಕರೆದಿದ್ದು. ಇವನ ತಂದೆ ಚೆನ್ನಮಲ್ಲಿಕಾರ್ಜುನದೇವ 
ಮತ್ತು ತಾತ ನಂಜೇದೇವರು ಎಂದೂ ಉಲ್ಲೇಖಿಸ 
ಲಾಗಿದೆ. ಮೇಲೂರಿಗೆ ಸೇರಿದ ಗುಮ್ಮಳಾಪುರವನ್ನು 
ದಾನವಾಗಿ ನೀಡಲಾಗಿದೆ... ಮೇಲೂರು ಈಗ ಇಲ್ಲ, 
ಹಾಳೂರಾಗಿದೆ. ಗುಮ್ಮಳಾಪುರ ಇಂದಿಗೂ ಉಳಿದಿದೆ. 


ಈ ಶಾಸನದಲ್ಲಿ ಪ್ರಯುಕ್ತವಾಗಿರುವ ಎಲಹಂಕ 
ನಾಡಪ್ರಭು ಇಮ್ಮಡಿ ಕೆಂಪೇಗೌಡನ ರಾಜ್ಯವು ಗುಮ್ಮಳಾ 
ಪುರದವಏರೆಗೂ ವಿಸ್ತರಿಸಿತ್ತೆ ? ಎಂಬ ಪ್ರಶ್ನೆ ಉದ್ಭವಿಸು 
ತ್ತದೆ. ವಾಸ್ತವವಾಗಿ, ಈ ಅವಧಿಯಲ್ಲಿ ಗುಮ್ಮಳಾಪುರದ 
ಉತ್ತರಕ್ಕಿರುವ ಆನೇಕಲ್‌ ಪ್ರದೇಶವು ಸುಗಟೂರು 
ವಂಶದ ದೊರೆ ಇಮ್ಮಡಿ ತಮ್ಮೇಗೌಡನ ಅಧೀನದಲ್ಲಿ 
ತಂದು ತಿಳಿದುಬರುತ್ತದೆ. ಸುಗಟೂರು . ನಂಶದ 
ಮುಮ್ಮಡಿ ತಿಮ್ಮೇಗೌಡನ ಕ್ರಿ ಶ. ೧೬೧೪ರ ಶಾಸನ 
ವೊಂದರಲ್ಲಿ “ನಂಮರಾಜ್ಯದ ಸಿಂಹಾಸನಕ್ಕೆ ಆಪ್ತರಾದ 
ಪಟ್ಟದಗುರು ನಂಜೇದೇವರು” ಎಂಬ ಮಾತು ಬಂದಿದೆ.! 


1 ಎಪಿಗ್ರಾಫಿಯ ಕರ್ನಾಟಿಕಾ, ಸಂಪುಟ ೧೦, ಕೋಲಾರ ೬೪, ಗರುಡನಹಳ್ಳಿ 1 


ಇತಿಹಾಸ ದರ್ಶನ 


೩೧ 


ಕ್ರಿ.ಶ. ೧೬೨೯(?)ರ ಸರ್ಜಾಪುರದ ಶಾಸನದಲ್ಲಿ ಇದೇ 
ಮುಮ್ಮಾಡಿ ತಮ್ಮೇಗೌಡನು ಈತನಿಗೆ ಬೆಳವನಹಳ್ಳಿ ಎಂಬ 
ಗ್ರಾಮವನ್ನು ದತ್ತಿ ಬಿಟ್ಟ ವಿವರವಿದೆ... ಹಾಗೆಯೇ, 
ಇಮ್ಮಡಿ ಕೆಂಪೇಗೌಡನ ಯುಂದೃಸಾಹಸಗಳನ್ನು ವರ್ಣಿ 
ಸುವ ಹಾಡುಗಬ್ಬವಾದ ಅಜ್ಞಾತಕವಿಯೋರ್ವನ ಕೃತಿ 
ಕೆಂಪೇಗೌಡನ ಜಯಪ್ರಶಸ್ತಿ'ಯಲ್ಲಿ ಗುಮ್ಮಳಾಪುರದ 
ಗುರುನಂಜೇಶನ ಪ್ರಸ್ತಾಪ ಬಂದಿದೆ3೨ ಈ ಎರಡೂ 
ಪಾಳೆಯಗಾರ ವಂಶಿಯರು ವೀರಶೈವ ಧರ್ಮಕ್ಕೆ 
ಪೋಷಕರಾಗಿದ್ದ ಅಂಶ ವಿರೂಪಾಕ್ಷಪಂಡಿತನ “ಚೆನ್ನ 
ಬಸವ ಪುರಾಣ'ದಿಂದ ತಿಳಿದುಂಬರುತ್ತದೆ.4 ಅಲ್ಲದೆ 
ಇವರು ಪರಸ್ಪರ ಬಾಂಧವ್ಯವುಳ್ಳವರಾಗಿದ್ದರೆಂಬ ಅಂಶ 
ಇತರ ಆಕರಗಳಿಂದಲೂ ತಿಳಿದುಬರುತ್ತದೆ.5. ಅದ 
ರಿಂದಾಗಿ ಈ ಎರಡೂ ಮನೆತನಗಳಿಗೂ ಪ್ರಸ್ತುತ ಶಾಸನ 
ದಲ್ಲಿ ಪ್ರಯುಕ್ತವಾಗಿರುವ ನಂಜೇದೇವರು ಅಯ್ಕನವರು 
: ಗುರುವಿನ ಸ್ಥಾನದಲ್ಲಿದ್ದನೆಂದಂ ಹೇಳಬಹುದು. ಪ್ರಸ್ತಾತ 
ಗುಮ್ಮಳಾಪುರದಲ್ಲಿರುವ ವೀರಶೈವ ಮಠವು ಬಾಳೆ 
ಹೊನ್ನೂರು ಸಿಂಹಾಸನದ ಶಾಖಾಮಠವಾಗಿದೆ. 


ಗುಮ್ಮಳಾಪುರವು ಒಂದು ಕಾಲದಲ್ಲಿ ಪ ಸಿದ್ಧ 
ಸಾಂಸ್ಕೃತಿಕ ಕೇಂದ್ರವಾಗಿದ್ದಿತು. ಅದರಲ್ಲೂ ವೀರಶೈವ 
ಧರ್ಮದ ಇತಿಹಾಸದಲ್ಲಿ ಇದಕ್ಕೆ ಗಣನೀಯ ಸ್ಥಾನವಿದೆ 
ಎಂದರ ಹೇಳಬಹುದು. ಗುಮ್ಮಳಾಪುರದಲ್ಲಿ ಪ್ರಭುಗಳ 
ಮತ್ತು ಹಲಗ? ಎಂಬ ವೀರಶೈವ ಕವಿಗಳು ಆಗಿಹೋಗಿ 
ದ್ದಾರೆ. ಈ ಸ್ಥಳದ ಸಿದ್ಧವೀರಣ್ಣೊಡೆಯರ ಹೆಸರು 


ಪ್ರಸಿದ್ಧ ವೀರಶೈವ ಕೃತಿ "ಶೂನ್ಮಸಂಪಾದನೆ?ಯೊಂದಿಗೆ 
ಸಂಬಂಧಪಟ್ಟಿದೆ. ಹದಿನೈದನೇ ಶತವಠಾನಕ್ಕೆ ಸೇರಿದ 
ಗುವ್ಮುಳಾಪುರದ ಸಿದ್ಧಲಿಂಗೇಶ್ವರ ಕವಿಯು “ಷಟ್ಟಲದ 
ಲಿಂಗಾಂಗ ಸಂಬಂಧ ನಿರ್ವಚನ” ಎಂಬ ಕೃತಿಯಂನ್ನು ಬರೆ 
ದಿದ್ದಾನೆ. ಈತನು ತೋಂಟದ ಸಿದ್ಧಲಿಂಗಯತಿಯ 
ಶಿಷ್ಯನಿದ್ದಂತೆ ತಿಳಿಯುತ್ತದೆ. 


ಈ 'ಊರಿನಲ್ಲಿ ಬಹಳಷ್ಟು ದೇವಾಲಯಂಗಳಿದದ್ದಿ 
ಪಾಳುಬಿದ್ದಿವೆ. ಇಂದಿಗೂ ಸಂತ್ತಮುತ್ತಲ ಊರುಗಳ 
ಜನರ ಬಾಯಲ್ಲಿ ಇಲ್ಲಿನ ವೀರಶೈವ ಭಕ್ತರ ಕಥೆಗಳಂ 
ಪ್ರಚಲಿತವಿವೆ. ಗೌರವ್ಮಿನ ಪರಿಷೆ ಇಲ್ಲಿ ನಡೆಯಂವ 
ಮಖ್ಯ ಆಕರ್ಷಣೆ. ಒಂದು ತಿಂಗಳಕಾಲ ನಡೆಯುವ ಈ 
ಪರಿಷೆಯ ಮಂಖ್ಯದೇವತೆ ಗೌರಮ್ಮ. ಗೌರೀ ತಿಂಗಳ 
ಮೊದಲ ದಿನ ಮಣ್ಣಿನಲ್ಲಿ ಗೌರಿಯ ವಿಗ್ರಹ ಮಾಡಿ 
ಪ್ರತಿಷ್ಠಾಪಿಸಿ ವಾಾರನವಮಿ ತಿಂಗಳ ಅವರಾವಾಸ್ಯೆ ಕಳೆದ 
ಮೇಲೆ ಬರುವ ಗುರಂವಾರದಂದು ಗೌರಿಯನ್ನು ನೀರಿಗೆ 
ಬಿಡುತ್ತಾರೆ. ಈ ಗೌರಿ, ಒಂದು ವರ್ಷ ಬಾಣಂತಿ, 
ಒಂದು ವರ್ಷ ಬಸುರಿ ಎಂಬ ನಂಬಿಕೆ ಭಕ್ತರಲ್ಲಿದೆ. 
ಇಲ್ಲಿಯ ಗಣಪತಿಯನ್ನ್ನು ಗೂಳೂರಂ ಗಣಪತಿ ಎಂದರ 
ಕರೆಯುತ್ತಾರೆ. 


ಒಟ್ಟಾರೆ, ಇನ್ನೂ ಇಲ್ಲಿಯ ವೀರಶೈವ ಪರಂಪರೆ 
ವಂತ್ರು ಮಠಗಳ ಬಗೆಗೆ ಅಧ್ಯಯನ ನಡೆಯಬೇಕಾದ" 
ಅಗತ್ಯವಿದೆ. 


ಶಾಸನದ ಹಾಠ 


೧ ಶಿವಾಯ ನವಂಃ 
೨ ಶುಭವಂಸ್ತೂ 
೩ ಜಯಾಭ್ಯುದಯ ಶಾಲಿ 


ಅದೇ, ಸಂಪುಟ ೯, ಆನೇಕಲ್‌ ೧೦ 
ಕರ್ಲಮಂಗಲಂ ಶ್ರೀಕಂಠಯ್ಯ (ಸಂ.) : 


nA UW ಮೀ 


ಪ ವಿ. ಕೃಷ್ಣಮೂರ್ತಿ : 
ಸಂಪುಟ ೪, ೧೯೮೯, ಪು. ೧೧೮ 
6 ಕರ್ಣಾಟಕ ಕವಿಚರಿತೆ, ಪು. ೧೪೬ 
7 ಅದೆ ಪು. ೩೮೬ 

8 ಅದೇ, ಪು. ೬೫ 


ಸ್ವಸ್ತಿಶ್ರೀ ವಿ 


ಗೌಡಕುಲವಿಭೂಷಣ ಕೆಂಪೇಗೌಡನ ಜಯಪ್ರಶಸ್ತಿ, ಬೆಂಗಳೂರು, ೧೯೬೧ 
ಆರ್‌. ನರಸಿಂಹಾಚಾರ್‌ : ಕರ್ಣಾಟಕ ಕವಿಚರಿತೆ, ಸಂಪುಟ ೨ (ದ್ವಿಮು), ೧೯೭೩, ಪು, ೨೬೦ 
ಕೆಂಪೇಗೌಡನ ಜಯಪ್ಪಶೆಸ್ತಿ : ಒಂದು ಚಾರಿತ್ತಕ ಪರಿಶೀಲನೆ”, ಇತಿಹಾಸ ದರ್ಶನ, 


ಇತಿಹಾಸ ದರ್ಶನ 


ವಾಹನ ಶಕವರುಷಂಗಳು ೧೫೨೮ 
ನೆಯ ಪರಾಭವ ಸಂವತ್ಸರದ ಕಾರ್ತೀಕ ಬ 
೧೨ ಸೋಮವಾರದಲ್ಲು ॥ ಶ್ರೀಮದ್ರಾ 
ಜಾಧಿರಾಜ ಪರಮೇಶ್ವರ ಶ್ರೀ ವೀರಪ್ಪ 
ತಾಪ ಶ್ರೀ ವೀರ ವೆಂಕಟಪತಿದೇವ ಮಹಾರಾ 
ಯರು ರತ್ನಸಿಂಹಾಸನರೂಢರಾಗಿ ಪ್ರಿಥಂವೀ 
೧೦ ಸಾವ್ರಾಜ್ಯಂಗೆಯ್ಯ ತ್ತಿರಲೂ ಚತುರ್ಥಗೋತ್ರದ 
೧೧ ಯಲಹಂಕನಾಡ ಪ್ರಭು ಕೆಂಪನಾಚೇ*ಗೌಡರ ಪವುತ್ರರಾದ ಕೆಂಪೇ 
ದರದರ ಗರ ದಶ ಗೌಡರ ಪುತ್ರರಾದ ಯಿಂವಂಡಿ ಕೆಂಪೇಗೌಡರು 
೧೩ ಭಾರದಾ ರಜ ಗೋತ್ರದ ಪಡಿವಿಡಿವರ್ಗದ 
೧೪ ಕೊಲ್ಲಿಪಾಕೆ ರೇವಣಸಿದ್ಧೇಶ್ವರನ ಸಂಪ್ರದಾಯದವ 
೧೫ ರಾದ ಗುಂಮಳಾಪುರದ ಸಿಂಹಾಸನ ಕರ್ತ 
೧೬ ರಾದ ನಂಜೆದೇವರು ಅಯ್ಕನವರ ಪವುತ್ರರಾದ ಚೆಂ 
೧೭ ನಮಲ್ಲಿಕಾರ್ಜುನದೇವರ ಪುತ್ರರಾದ ನಂಜದೇ 
೧೮ ವ ಅಯ್ಯನವರ , , .. . 
೧೯ ಯರ..... ಮೇಲೂರೊಳಗಣ ಗುಂಮಳಾಪುರ 
೨೦ ದ ಗ್ರಾಮವನೂ । ಚತುರ್ಥ ಗೋತ್ರದ ಯಲಹಕನಾಡ 
೨೧ ಪ್ರಭು ಕೆಂಪನಾಚೇಗೌಡರ ಪಉತ್ಪರಾದ ಯಿಂವಂಡಿ ಕೆಂಪೇ 
೨೨ ಗೌಡರು ಭಾರದಾ ್ವಜ ಗೋತ್ರದ ಪಡಿವಿಡಿವರ್ಗದ ಕೊಲ್ಲಿಪಾಕೆ 
೨೩ ರೇವಣಸಿದ್ಧೇಶ್ವರನ ಸಂಪ್ರದಾಯಕರಾದ ಗುಂವಂಳಾಪುರದ 
೨೪ ಸಿಂಹಾಸನಕೆ ಕರ್ತರಾದ ನಂಜೇದೇವರು ಅಯ್ಯನವರ ಪವುತ್ರ 
೨೫ ರಾದ ಚೆನ್ನಮಲ್ಲಿಕಾರ್ಜುನದೇವರ ಪುತ್ರರಾದ ನಂಜೇ 
೨೬ ದೇವರು ಅಯ್ಯನವರ ಪಾದಕೆ ,.........೬.೬ 
೨೭ ಸ್ವಾಮಿ ನಂಜದೇವಪ್ಪ ಅಯ್ಯನ . . , . ಪಾದಕೆ 
೨೮ ಶಿವಾರ್ಪಿತವಾಗಿ ಸವಂರ್ಪಿಸಿದೆವಾದ ಕಾರ 
ರ ಣ 


ಇ್ಳಾ ಈ ೧9 mM 58 *«್ರೌಿ 


* ನಾಚೇ ಎಂಬುದನ್ನು "ನಾಡ ಎಂದು ಗ್ರಹಿಸಲಾಗಿದೆ. ನೋಡಿ : ಈ ಶಾಸನದ ಸಾರಾಂಶವನ್ನು ಪ್ರಕಟಿಸಿರುವ ಕೇಂದ್ರ 
ಸರ್ಕಾರದ ಪುರಾತತ್ವ ಇಲಾಖೆಯ ವಾರ್ಷಿಕ ವರದಿ "ಇಂಡಿಯನ್‌ ಎಪಿಗ್ರಫಿ',೧೯೭೧-೭೨/ಬಿ ೧೯೫, 


ಇತಿಹಾಸ ದರ್ಶನ | [51 ೩೩ 


